ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಕಲ್ಯಾಣ ಕರ್ನಾಟಿಕ ಪ್ರದೇಶದಲ್ಲಿ ವಿವಿಧ ಇಲಾಖೆಯಲ್ಲಿ ಖಾಲಿಯಿರುವ ಹುದ್ದೆಗಳ ಕುರಿತು 


ಶ್ರೀ ಎನ್‌. ಎಸ್‌. ಭೋಸರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು):- 
1273 (1535) ಮಾನ್ಯ ಮುಖ್ಯಮಂತಿಗಳು ಈ ವಿಷಯವಸಿನ್ನು ದಯವಿಟ್ಟು ತಿಳಿಸುವರೆ :- 


ಕಲ್ಯಾಣ ಕರ್ನಾಟಿಕ ಪ್ರದೇಶದಲ್ಲಿ ಒಟ್ಟು ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ; ಅದರಲ್ಲಿ ಖಾಲಿ ಇರುವ 
ಹುದ್ದೆಗಳು ಎಷ್ಟು ; 2014-15 ರಿಂದ 2019-20ನೇ ಸಾಲಿನವರೆಗೂ ಎಷ್ಟು ಹುದ್ದೆಗಳನ್ನು ಭರ್ತಿ 
ಮಾಡಲಾಗಿದೆ? 


